ಸ್ಪಂದನಶೀಲ ಶಾಲೆಗಳೇಕೆ ಬೇಕು? 


ಸುಬೀರ್‌ ಶುಕ್ಷ 


"ಇಲ್ಲ. ಸರ್‌. ಅವರು ಯಾವುದಕ್ಕೂ ಸ್ಪಂದಿಸುವುದಿಲ್ಲ. ಸರ್‌”. 


ಅದು 19೨೦ರ ಸಮಯ. ಕೇರಳದ ಬಾಲಕಾರ್ಮಿಕರಿಗಾಗಿ 
ನಡೆಸುತ್ತಿದ್ದ ಅನೌಪಚಾರಿಕ ಶಿಕ್ಷಣ ಕೇಂದ್ರವೊಂದಕ್ಕೆ (ಇನ್ನೂ ಅವು 
ಅಸ್ತಿತ್ವದಲ್ಲಿದ್ದ ದಿನಗಳು) ಆಗ ನಾನು ಭೇಟ ನೀಡಿದ್ದೆ. ದಿನಪೂರ್ತಿ 
ದುಡಿಯುತ್ತಿದ್ದ 8ರಿಂದ 12ನೇ ವಯಸ್ಸಿನ ಮಕ್ಕಳು ರಾತ್ರಿ ವೇಕೆ ಈ 
ಶಿಕ್ಷಣ ಕೇಂದ್ರದಲ್ಲರುತ್ತಿದ್ದರು. ಸುಸ್ತಾಗಿ ಬರುವ ಮಕ್ಕಳು ಆಸಕ್ತಿ 
ತೋರದೇ ಇದ್ದುದರಿಂದ, ಅವರ ಬೋಧಕರು ಪ್ರಾಥಮಿಕ ಸಾಕ್ಷರತಾ 
ಕೌಶಲಗಳನ್ನು ಕಅಸಲು ಪ್ರಯತ್ನಿಸಿ ಹೈರಾಣಾಗಿದ್ದರು. ಅಲ್ಲ 
ಬಳಕೆಯಾಗುತ್ತಿದ್ದ ಪ್ರಾಥಮಿಕ ಪುಸ್ತಕಗಳೆಡೆಗೆ ನಾನು ಕಣ್ಣು 
ಹಾಂಖಸಿದೆ. ಅದರಲ ಮಕ್ಷಳ ಬಐದುಕಗೆ ಸಂಬಂಧಿಸಿದ ವಿಚಾರ 
ಯಾವುದೂ ಇದ್ದಂತೆ ಕಾಣಿಸಲಲ್ಲ!! ಹಾಗಾಗಿ ದ್ವಿಭಾಷಿಯ ಸಹಾಯ 
ಪಡೆದು ಈ ಮಕ್ಷಳೊಡನೆ ನಾನೊಮ್ಮೆ ಮಾತನಾಡಬಹುಡೇ ಎಂದು 
ಕೇಆದೆ. ಮಕ್ಷಳು ಇದಕ್ಕೆ ಪ್ಲಂದಿಸುವುದಿಲ್ಲ ಎಂಬುದೇ ಆಗ ನನಗೆ 
ದೊರೆತ ಉತ್ತರವಾಗಿತ್ತು. 


ಆದಾಗ್ಯೂ. ನಾವು ಮುಂದುವರಿದೆವು. ಮಕ್ಷಳು ಬೆಳಗ್ಗಿನಿಂದ 
ಸಂಜೆಯವರೆಗೆ ಬಳಸಿದ ಸಲಕರಣೆಗಳನ್ನು ಹೆಸರಿಸುವಂತೆ 
ಅವರನ್ನು ಕೇಆದೆ. ಮೊದಮೊದಲು ಸಲ್ಪ ಹಿಂಜರಿದರೂ, ಸ್ವಲ್ಪದರಲ್ಲೇ 
ಒಂದು ದೊಡ್ಡ ಪಟ್ಣಿಯನ್ನೇ ನನ್ನು ಮುಂದಿಟ್ಟರು. ಶಿಕ್ಷಕರು 
ಅವುಗಳನ್ನು ಕಪುಹಲಗೆಯ ಮೇಲೆ ಬರೆದುಕೊಳ್ಳಲು ಕಷ್ಟಪಡುವಷ್ಟು 
ವೇಗವಾಗಿ ಅವನ್ನು ಹೇಳುತ್ತಾ ಹೋದರು. ಬಳಕ ನಾವು ಪ್ರತಿ 
ಸಲಕರಣಿಯೂ ಏತಕ್ಸಾಗಿ ಬಳಕೆಯಾಗುತ್ತದೆ, ಅದರ ಬದಲಗೆ 
ಬೇರೆ ಏನನ್ನಾದರೂ ಬಳಸಲು ಸಾಧ್ಯವೇ ಎಂದು ಮುಂತಾಗಿ 
ಚರ್ಚಿಸಿದೆವು. ಕಪ್ಪು ಹಲಗೆಯ ಭರ್ತಿ ಮಕ್ಷಳ ಪದಗಳು 
ಕಾಣತೊಡಗಿದಂತೆ, ಅದೊಂದು "ಕಲಕಾರ್ಥಿ ಉತ್ಪಾದಿತ 


ಪಠ್ಗಃ'ವಾಗಿ (Learner-generated text) ಮಾರ್ಪಾಡಾಗಿತ್ತು. 
ಅದರಲ್ಲನ ಪುನರಾವರ್ತನೆಗಳು ಹಾಗು ವಿನ್ಯಾಸಗಳ ಕಾರಣದಿಂದ 
ಅದು ನಮಗೆ ಓದುವುದನ್ನು ಪರಿಚಯುಸುವ ಸಾಮದ್ರಿಯಾಗಿ 
ಒದಗಿಬಂದಿತು. 


ಹಲವು ವರ್ಷಗಳ ಬಳಕ, ಜಾರ್ಬಂಡ್‌ನ ಅತಿದೂರದ 
ಗ್ರಾಮವೊಂದರ ತಡವಾಗಿ ಶಾಲೆಗೆ ಸೇರಿದ ಹುಡುಗನೊಂದಿಗೆ 
(ಅವನೊಬ್ಬ ಕುರಿಗಾಹಿಯಾಗಿದ್ದ) ಮಾತನಾಡುತ್ತ, ಎಲ್ಲ ಕುರಿಗಳೂ 
ಒಂದೇ ರೀತಿ ಕಾಣುತ್ತಿದ್ದರೂ ಅವುಗಳನ್ನು ಗುರುತಿಸುವ ಬಗೆ ಹೇಗೆ 
ಎಂದು ಅವನಲ್ಲ ಪ್ರಪ್ಲಿಸಿದ್ದೆ. ಅದಕ್ಕೆ ಆತ. ನನ್ನನ್ನು ಬೆರಗಿನಿಂದ 
ನೋಡಿ. "ಯಾಕೆ ಸರ್‌. ನೀವು ಮಕ್ಕಳನ್ನು ನೋಡಿದಾಗ ನಿಮಗೆ 
ಅವರ ಗುರುತು ಸಿಗುವುದಿಲ್ಲವೇ' ಎಂದು ಉತ್ತರಿಸಿದ್ದ. ಬಳಕ ನಾವು 
ಕುರಿ ಕಾಯುವ ಕಸುಬನಲ್ಲರುವ ಸವಾಲುಗಳ ಬಗ್ಗೆ ಚರ್ಚಿಸಿದೆವು. 
ಕುರಿಮಂದೆಯನ್ನು ಒಂದೇ ಕಡೆ ಮೇಯುವಂತೆ ನೋಡಿ- 
ಕೊಳ್ಳುವುದು ಹೇಗೆ ಎಂಬುದರಿಂದ ಹಿಡಿದು ಬೇರೆಬೇರೆ ಯತುಗಳಕಲ್ಲ 
ಮಂದೆಯನ್ನು ಹಿಂದಕ್ಕೆ ಅಟ್ಟಿಕೊಂಡು ಹೋಗುವ ಬದ್ದೆ. ಕುರಿಗಳಗೆ 
ರೋಗಬಂದಾಗ ಯಾವ ರೋಗಕ್ಕೆ ಯಾವ ಗಿಡಮೂಲಕೆ 
ಬಳಕೆಯಾಗುತ್ತದೆ ಎಂಬದವರೆಗಣೂ ನಮ್ಮ ಚರ್ಚೆ ಸಾಗಿತ್ತು. ಆ 
ಹುಡುಗ ಶಾಲೆಗೆ ತಡವಾಗಿ ಸೇರಿದ್ದರಿಂದ ಅವನಿಗೆ 'ವಿಶೇಷ 
ತರಬೇತಿ' ನೀಡಲಾಗುತ್ತಿತ್ತು. ಉಳದ ಮಕ್ಕಳು ಅವನ ಜೊತೆಗೆ 


ಸಂವಾದಿಸುತ್ತಿರಅಲ್ಲ. ತರಗತಿಯಲ್ಲ ಮಾತನಾಡದ್ದರಿಂದ ಅವನು 
ಕಅಯುತ್ತಿದ್ದಾನೋ. ಇಲ್ಲವೋ ಎಂದು ಶಿಕ್ಷಕರೂ 
ಹೇಳಲಾರದಾಗಿದ್ದರು. ಇಷ್ಟಾಗಿಯೂ. ತನ್ನು ಕಸುಬನ ಕ್ಷೇತ್ರದಲ್ಲ 
ಅವನು ನಿಷ್ಣಾತನಾಗಿದ್ದು, ತನ್ನ ಜೊತೆಗಾರರ ಮೆಚ್ಚುಗೆ ಗಳಸಿದ್ದ. 


ಇತ್ತೀಚೆಗೆ, ಮುಂಬೈನ ಧಾರಾವಿ ಕೊಳೆಗೇರಿಯ ಶಾಲೆಯಲ್ಲ 
ನಾಲ್ಗನೇ ತರಗತಿಯ "ಹಿಂದುಜಆದ' ಎನ್ನಲಾದ ವಿದ್ಯಾರ್ಥಿಗ- 
ಕೊಂದಿಗೆ ಸಂವಾದಿಸುವಾಗ, ಅವರು ದಿನ ಪೂರ್ತಿ ಏನನ್ನು 
ಮಾಡಿದರು, ಏನನ್ನು ತಿಂದರು ಎಂದು ಕೇಳದೆ. ಅವರಲ್ಲ ಅನೇಕರು 
ಬರಿಯಾನಿ ಸವಿದಿದ್ದರು ಎಂದು ತಿಆದು ಬಂದಿತು. ಬರಿಯಾನಿ 
ತಯಾರಿಸಲು ಬರುತ್ತದೆಯೇ ಎಂದು ಕೇಆದಾಗ, ಸುಮಾರು 
ಹದಿನೈದು ಮಕ್ಕಳು ಕೈ ಮೇಲೆತ್ತಿದ್ದರು. ಅವರಲ್ಲ ಒಬ್ಬನನ್ನು ಕರೆದು 
ಅದರ ಬಣ್ಣೆ ತರಗತಿಗೆ ವಿವರಿಸು ಎಂದೆ. ಅವನು ವಿವರಿಸತೊಡಗಿದ. 
ನಡುವೆ. ಹುಡುಗಿಯೊಬ್ಬಳು ಅವನು ಹೇಳುತ್ತಿರುವ ವಿಧಾನ 
“ಸರಿ"ಯಲ್ಲ ಎಂದು ತಡೆದಳು. ಅದು ಅವರಿಬ್ಬರ ನಡುವೆ ಬರಿಯಾನಿ 
ತಯಾರಿಸುವ ವಿಧಾನದ ಸೂಕ್ಷ್ಯತೆಗಳ ಬಗ್ದೆ ಒಂದು ಸುಂದರ 
ಚರ್ಚೆಗೆ ಕಾರಣವಾಲುತು! 


ಖೇರೆ ಎಲ್ಲೆಡೆಯೂ ಆದಂತೆ, ಮಕ್ಕಳು ಅದೆಷ್ಟು ವಾಚಾಆಗಳದ್ದಾರೆ 
ಎಂದು ಅಚ್ಚರಿಪಡುವುದು ಈಗ ಶಿಕ್ಷಕರ ಸರದಿಯಾಗಿತ್ತು. 
ಏಕೆಂದರೆ, ಮಕ್ಕಳು ಮಾತಾಡುವುದನ್ನೇ ಶಿಕ್ಷಕರು ಕೇಆರಲಲ್ಲ. ಕೆಲ 
ನಿಮಿಷಗಳ ಬಳಕ, ಮಕ್ಷಳು ತಾವು ಇಷ್ಟಪಡುವ ಹರ್ವಸ್ಥಳೀಯ 
ಬರಿಯಾನಿವಾಲಾನ ಬಗ್ಗೆ ತಿಆಸಿದಾಗ, ಅವನು ಪ್ರತಿದಿನ ಎಷ್ಟು ಲಾಭ 
ಗಿಟ್ಟಿಸುತ್ತಾನೆ ಎಂದು ನಿಮಗೆ ಅನಿಸುತ್ತದೆ ಎಂದು ನಾನು ಕೇಳದೆ. 
ಆಗ ಮಕ್ಕಳು ಅವನ ಆಯವ್ಯಯಗಳನ್ನು ವಿವರವಾಗಿ ಒಡೆದು 
ಬೇರ್ಪಡಿಸಿ ಲೆಕ್ಕ ಹಾಕಲು ತೊಡಗಿದುದನ್ನು ಕಂಡು ಶಿಕ್ಷಕರು 
ಮೂಕವಿಸ್ಕಿತರಾದರು. "ಆದರೆ ಈ ಮಕ್ಕಳು ಗಣಿತದಲ್ಲ ಆಸಕ್ತಿಯೇ 
ಇಲ್ಲದವರು. ಯಾವುದೇ ಲೆಕ್ಕ ಬಡಿಸುವ ಸಾಮರ್ಥ್ಯ ಇಲ್ಲದವರು' 
ಎಂದು ಅವರ ಶಿಕ್ಷಕರು ಹೇಳದ್ದರು. 


ಬದಲಾದ ವಸ್ತುಸ್ಥಿತಿಯಲ್ಲ ಪಾಠಮಾಡುವುದು 


ತಾವು ಭಾವಿಸಿದಂತೆ ಈ ಮಕ್ಷಳು ಎಂದಿಗೂ ದಡ್ಡರಲ್ಲ ಎಂಬುವುದು 
ಅರಿವಾದಾಗ ಶಿಕ್ಷಕರು ಹಾಗೂ ಇತರ ಹಿರಿಯರು 
ಬೆರಗಾಗುವುದನ್ನು ಗುರುತಿಸುವಾಗಲೆಲ್ಲ ಕೊಂಚ 
ಅಚ್ಚರಿಯಾಗುತ್ತದೆ. ಕೆಲವು ಕಾರಣಗಳಗಾಗಿ, ಶಾಲೆಯ ಹೊರಗಿನ 
ಜೀವನದಿಂದ ಮಕ್ಕಳು ತರುವ ಸಮೃದ್ಧ ಜ್ಞಾನವನ್ನು ಗಮನಿಸಲು 
ನಮಗೆ ಸಾಧ್ಯವಾಗುವುದಿಲ್ಲ. ಬಹಳಷ್ಟು ಸಾರಿ ಮಕ್ಷಳಗೆ ತಮ್ಮ 
ವಾತಾವರಣದ ಬಗ್ಗೆ ಆಳವಾದ ಅರಿವು ಇರುತ್ತದೆ. ಉದಾಹರಣೆಗೆ, 
ಬುಡಕಟ್ಟು ಜನಾಂಗದ ಮಗು, ಚಿಂದಿ ಆಯುವ ಮಗು, ಅಡುಗೆ 
ಮಾಡುವ ಮಕ್ಕಳು ಹಾಗು ಚಿಕ್ಕಮಕ್ಕಳನ್ನು ನೋಡಿಕೊಳ್ಳುವ ಮಕ್ಕಳು 
ಮತ್ತು ನಾವು "ಜ್ಞಾನ'ವೆಂದೇ ಪರಿಗಣಿಸದ, ನಮ್ಮ ಪಠ್ಯ- 
ಪುಸ್ತಕಗಳಲ್ಲಾಗಲೀ, ತರಗತಿಯ ಪ್ರಕ್ರಿಯೆಗಳಲ್ಲಾಗಲೀ ಕಂಡುಬರದ 
ಇನ್ನೂ ಇತರ ಅನೇಕ ಆಯಾಮಗಳ ಬಗ್ಗೆ ಒಮ್ಮೆ ಯೋಚಿಸಿದರೆ 
ಸಾಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


109 


110 


ಈ ವಿಚಾರದಲ್ತ್ಲ. ಬೇರೊಂದು ಕಾಲಘಟ್ಟ ಹಾಗೂ ಸನ್ನಿವೇಶದಲ್ಲ 
ಸೃಷ್ಟಿಸಲಾದ ಒಂದು ವ್ಯವಸ್ಥೆಗೆ ಕಾಅಟ್ಲಿರುವ ಶಿಕ್ಷಕರ ತಪ್ಪು 
ನಿಜವಾಗಿಯೂ ಏನೂ ಇಲ್ಲ. ನಾನು 1೨80ರ ದಶಕದಲ್ಲಿ 
ಶಿಕ್ಷಣಕ್ಷೇತ್ರದಲ್ಲಿ ಕೆಲಸಮಾಡಲು ಆರಂಭಸಿದಾಗ ಸುಮಾರು 
ಶೇಕಡಾ 4೦ರಷ್ಟು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಹಾಗು. ಐದನೇ 
ತರಗತಿ ಮುಗಿಸುವ ಮುನ್ನವೇ ದೊಡ್ಡ ಪ್ರಮಾಣದಲ್ಲ ಮಕ್ಕಳು ಶಾಲೆ 
ತೊರೆಯುತ್ತಿದ್ದರು. ಯಾರಿಗೆ ಶಾಲೆಗೆ ಹೋಗಲು ಸಾಮರ್ಥ್ಯ- 
ವಿದೆಯೋ, ಯಾರು ದಿನವೂ ಶಾಲೆಗೆ ಹಾಜರಾಗುತ್ತಾರೋ, 
ಯಾರಿಗೆ ಮನೆಯಲ್ಲ ಬೆಂಬಲ ದೊರೆತು, ಶಾಲೆಯ ಭಾಷೆಯಲ್ಲ 
ಕ್‌ಅಕೆಂಶುನಲ್ನಿ ನಿರ್ವಹಿಪುವ ಸಾಮರ್ಥ್ಯವಿರುವುದೋ 
ಅಂತಹವರನ್ನು ಅಂದು ಚಾಲ್ರಯಲ್ಲದ್ದ ಶಾಲಾ ವ್ಯವಸ್ಥೆ 
ಪೊರೆಯುತ್ತಿತ್ತು. ಆದರೆ. ಕೇವಲ ಎರಡು ದಶಕಗಳ ಬಳಕ ಶೇಕಡಾ 
೨೦ರಷ್ಟು ಮಕ್ಷಳು ಶಾಲೆಯಲ್ಪದ್ದರು. ಇದರ ಅರ್ಥ ಈಗ ಶಾಲೆಯಲ್ಲ 
ಇರುವ ಬಹುತೇಕ ಮಕ್ಷಳು ಔಪಚಾರಿಕವಾಗಿ ಶಾಲೆಯ ಮೆಟ್ಟಲನ್ನೇ 
ತುಜ೪ಯದ ವರ್ಗಗಳಂದ ಬಂದವರಾಗಿದ್ದರು. ಆದರೆ, ಅವರೇನೂ 
ಮೊದಲ ತಲೆಮಾರಿನ ಕಲಕಾರ್ಥಿಗಳಲ್ಲ-ಎಲ್ಲಾ ತಲೆಮಾರಿನವರೂ 
ಬಹಳಷ್ಟು ಕಅಯುತ್ತಾರೆ-ಕೇವಲ ಶಾಲಾ ಮೆಟ್ಟಲು ತುಆಳಯುವವರ 
ಪೈಕಿ ಅವರು ಮೊದಲ ತಲೆಮಾರಿನವರು ಆಗಿದ್ದರು. ಅಷ್ಟೇ. 


ಇಂದು ವಿದ್ಯಾಧ್ಥಿಯ ಚಹರೆ ಬದಲಾಗಿರುವುದೇ ನಾವು ಮಕ್ಷಳನ್ನು 
ಶಾಲೆಗೆ ಕರೆತರುವುದರಲ್ಲ ಕಂಡ ಯಶಸ್ಸಿನ ಮಹತ್ತರ ಫಲವೆನ್ನ 
ಬಹುದು. ಬಹುತೇಕ ಸರ್ಕಾರಿ ಶಾಲೆಗಕಲ್ಲ ಹಾಗು ಕಡಿಮೆ ಶುಲ್ಲ 
ಪಡೆಯುವ ಖಾಸಗಿ ಶಾಲೆಗಕ ಠಗ ಇರುವ ವಿದ್ಯಾರ್ಥಿಗಳಗೆ 
ಮಧ್ಯಮವರ್ಗದ ಹಿನ್ನೆಲೆಯಾಗೀ. ಅಥವಾ ನಮ್ಮ ಪಠ್ಯಕ್ರಮ. 
ಪಠ್ಯ ಪುಸ್ತಕ ಹಾಗು ಪ್ರಕ್ರಿಯೆಗಳು ಭಾವಿಸುವ ಸಾಂಸ್ಕೃತಿಕ 
ಬಂಡವಾಳವಾಗೀ ಇಲ್ಲ. ಬಡತನದಲ್ಲರುವ ವಿದ್ಯಾರ್ಥಿಗಳಗೆ 
ಶಾಲೆಗೆ ಪ್ರತಿದಿನವೂ ಹಾಜರಾಗಲು ವಿವಿಧ ಕಾರಣಗಳಂ೦ದಾಗಿ 
ಕಷ್ಟವಾಗಬಹುದು. ಅವರ ಮನೆಗಳೂ ಮಗುವಿನ ಅಧ್ಯಯನಕ್ಕೆ 
ನೆರವಾಗುವ ಹಿರಿಯರೂ ಇಲ್ಲದಿರಬಹುದು. ಅವರಲ್ಲ ಬಹುತೇಕ 
ಮಕ್ಕಳಗೆ ಶಾಲಾ ಭಾಷೆಯೂ ಚೆನ್ನಾಗಿ ಬಾರದೇ ಇರಬಹುದು. 
ಉದಾಹರಣೆಗೆ, ದೆಹಲಯ ಕೊಳೆಗೇರಿಯ ಶಾಲೆಯೊಂದರಲ್ತ 
ವಲಸೆ ಹಾಗು ನಗರೀಕರಣಗಳ ಕಾರಣದಿಂದ ಒಂದು ತರಗತಿಯಲ್ಲ 
ಹತ್ತಕ್ಕೂ ಹೆಚ್ಚು ಭಾಷೆಗಳನ್ನು ಆಡುವ ಮಕ್ಷಳನ್ನು ಕಾಣುವುದು 
ಸಾಮಾನ್ಯವಾಗಿದೆ. ಇಲ್ಪ್ಲನ ತರಗತಿಗಕಲ್ಪ ಪಂಜಾಬ ಮಾತನಾಡುವ 
ಮಗು ಒಡಿಯಾ ಮಾತೃಭಾಷೆಯ ಮಗುವಿನ ಪಕ್ಷದಲ್ಲ ಕುಆಅತಿರಲು 
ಸಾಧ್ಯ. ಅಂತಹ ತರಗತಿಯಲ್ಪ್ಲ ಪಾಠ ಮಾಡುವುದಾದರೂ ಹೇಗೆ? 


“ವಿಫಲವಾಗಲೆಂದೇ ವಿನ್ಯಾಸಗೊಂಡಿರುವ' ಪರಿಸ್ಥಿತಿ 


ನಮ್ಮ ದೇಶದ ವೈವಿಧ್ಯದ ಕಾರಣದಿಂದ ನಮ್ಮ ವಿದ್ಯಾರ್ಥಿ 
ಜನಸಂಖ್ಯೆಯಲ್ಲಿ ಯಾವಾಗಲೂ ಒಂದು ಮಟ್ಟದ ವ್ಯತ್ಯಾಸ 
ಕಂಡುಬರುವುದು ಸಾಮಾನ್ಯ. ಆದಾಗ್ಯೂ, ವಾವು ಶಿಕ್ಷಣದ 
ಸಾರ್ವತ್ರೀಕರಣದ ಕಡೆಗೆ ಸಾಗುವಲ್ಲ ಸಫಲರಾಗಿರುವುದರಿಂದ, ಈ 
ವ್ಯತ್ಯಾಸವು “ಅತಿ ವೈವಿಧ್ಯ'ವಾಗಿ (Super-diversity) 
ಪರಿವರ್ತಿತವಾಗಿದೆ. ಇಷ್ಟಾಗಿಯೂ, ವಿದ್ಯಾರ್ಥಿಗಳ ಕಲಅಕೆಯ 
ವಿಚಾರವಾಗಿ ನಮ್ಮ ವಿಧಾನಗಳು ಹೆಚ್ಚು ಕಡಿಮೆ ಹಿಂದಿನಂತೆಯೇ 
ಉಳದುಬಂದಿದೆ. ಶಿಕ್ಷಕರು ಎಲ್ಲ ಮಕ್ಷಳಗೂ ಒಂಡೇ ಬಗೆಯ 
ವಿಷಯವನ್ನು, ಒಂದೇ ವೇಳೆಗೆ, ಏಕಪ್ರಕಾರದ ವಿಧಾನದಿಂದ 
ಬೋಧಿಸಿ, ಒಂದೇ ತೆರನ ಫಲತಾಂಶಗಳನ್ನು ಪಡೆಯಬೇಕು 
ಎಂದು ಇನ್ನೂ ವಾವು ನಿರೀಕ್ಷಿಸುತ್ತೇವೆ. ಇದು ಸೋಲಲೆಂದೇ 
ವಿನ್ಯಾಸಗೊಳಸಿದಂತಹ (Designed to fail) ವಿಚಾರವಾಗಿದೆ: 
ಏಕೆಂದರೆ, ಉ೪ದಂತೆ ಬಹು ಚುರುಕಾಗಿಯೂ, ಸಮರ್ಥರಾಗಿಯೂ 
ಇರುವ ಬಹುದೊಡ್ಡ ಪ್ರಮಾಣದ ಮಕ್ಷಳು ಒಂದಲ್ಲ ಒಂದು ಕಾರಣಕ್ಕೆ 
ಕಅಕಾ ಪ್ರಕ್ರಿಯೆಯಿಂದ ಹೊರಗೆ ಉಳಯುವುದನ್ನು ಬಾತ್ರಿ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಪಡಿಸಿರುವುದಷ್ಟೇ ಇದರ ಸಾಧನೆ. ಎಲ್ಲರಿಗೂ ಒಂದೇ ಅಳತೆಯ 
ಮಾನದಂಡವನ್ನು ಹುಟ್ಟುಹಾಕುವ ಮೂಲಕ ನಾವು ಬಹುತೇಕ 
ಮಕ್ಕಳು (ಹಾಗು ಅವರ ಕುಟುಂಬಗಳು) ವ್ಯವಸ್ಥೆಯ ಮೂಲಭೂತ 
ನಿರೀಕ್ಷೆಗಳನ್ನು ಪೂರೈಸಲು ಆಗದಂತಹ, ಬಹುಭಾಗವನ್ನು 
ಕೈಬಡಬೇಕಾಗಿ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿದ್ದೇವೆ. 
ನಮ್ಮ ಶಿಕ್ಷಕರು ಎದುರಿಸುವ ಕ್ಲಿಷ್ಟ ಸಮಸ್ಯೆಗಳು, ನಮ್ಮ ವ್ಯವಸ್ಥೆಯು 
ಉತ್ಪಾದಿಸುವ ಕಳಪೆ ಗುಣಮಟ್ಟದ ಕಲಕೆ ಹಾಗು ಅದು 
ಹುಟ್ಟುಹಾಕುವ ಕೀಳು ಮಟ್ಟದ ಪ್ರೇರಣಿಗಳು ನಮ್ಮ ವ್ಯವಸ್ಥೆಯ 
ಸಹಜ ಬಹಿಷ್ಠಾರಾತ್ಮಕ ಸ್ವಭಾವದ ಪರಿಣಾಮಗಳನ್ನು 
ಪ್ರತಿನಿಧಿಸುತ್ತವೆ. 


ಪ್ರಂದನಶೀಲ ವಿಧಾನದ ಹಾದಿ 


ಈೇ "ವಿಫಲವಾಗಲೆಂದೇ ವಿವ್ಯಾಸಗೊಂಡಿರುವ' ಪರಿಸ್ಥಿತಿಯನ್ನು 
ನಿಭಾಯಿಸಲು ನಾವು ಏನನ್ನು ಮಾಡಬಹುದು? ಮೊದಣಗೆ, 
ನೀವೇನಾದರೂ ಶಿಕ್ಷಕರಾಗಿದ್ದರೆ. ಯಾವುದನ್ನು ಮಕ್ಕಳ "ಜ್ಞಾನ 
ಸಂಚಯ” (Fund of knowledge) ಎನ್ನುತೇವೆಯೋ ಅದರಿಂದ 
ಆರಂಭಸಬೇಕು. ಇದು ಶಾಲೆಯ ಹೊರಗಿನ ಜಗತ್ತಿನಿಂದ ಮಕ್ಷಳು 
ತಮ್ಯ ತರಗತಿಗೆ ತರುವ ಜ್ಞಾನವಾಗಿರುತ್ತದೆ. ಪ್ರತಿ ಮಗುವೂ 
ಒಂದಲ್ಲ ಒಂದರಲ್ಲ ನೈಪುಣ್ಯತೆ ಗಳಸಿರುತ್ತದೆ. ಉದಾಹರಣೆಗೆ. 
ಬೌದ್ದಿಕ ವಿಕಲತೆಯಿಂದ ಬಳಲುವ ಮಗುವು ತನಗಾಗಿ ಕಾಕಜ 
ತೋರುವವರ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಅರಿತಿರುತ್ತದೆ ಎ೦ಬ 
ವಿಚಾರವು ನಮಗೆ ಅಚ್ಚರಿ ತರಬಹುದು. 


ಆ ನೈಪುಣ್ಯ ಹಾಗು ಜ್ಞಾನಗಳು ಹೊರಬಂದು, ಎಲ್ಲರೊಂದಿಗೆ 
ಹಂಚಿಕೆಯಾಗಿ, ಚರ್ಚೆಗೊಳಪಟ್ಟು. ವಾವು ಏನನ್ನು ಬೋಧಿಸಲು 
ಪ್ರಯತ್ನಿಸುತ್ತೇಮೋ ಅದರೊಂದಿಗೆ ಬೆಸೆಯಲ್ಪಡುವುದಾದರೂ 
ಎಂತು? ನಿಮ್ಮ ತರಗತಿಯಲ್ಲಿ ಮಕ್ಷಳಗೆ ಮಾತನಾಡಲು 
ಅವಕಾಶವಿದೆ ಎಂದು ಇದು ಭಾವಿಸುತ್ತದೆ. ಆದ್ದರಿಂದ. ನಮ್ಮ 
ತರಗತಿಗಳು ಉಲ್ಲಾಸಭರಿತವಾಗಿದ್ದು. ಮಕ್ಕಳು ಸಕ್ರಿಯವಾಗಿ 
ಬಾಗವಹಿಸಲು ಹಿಂಜರಿಂಯ ದಂತಹ ವಾತಾವರಣವನ್ನು 
ಖಾತ್ರಿಪಡಿಸುವುದೇ ಈ ನಿಟ್ಟನಲ್ಲ ನಿಜವಾಗಿಯೂ ನಮ್ಮ ಮೊದಲ 
ನಿರೀಕ್ಷೇಯಾಗಿದೆ. ಈ ವಿಚಾರದಲ್ಲ ನಮ್ಮ ರಹಸ್ಯ ಅಪ್ತವೆಂದರೆ 
ನಗುನಗುತ್ತಿರುವುದು. ಇದರಿಂದ ಲಾಭವಿದೆ! ಬಳಕ. ಮೇಲೆ 
ಹೇಳದಂತೆ, ಮಕ್ಷಳ ಅನುಭವಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ 
ಮೂಲಕ ನಾವು ಬೋಧಿಸಬೇಕಿರುವ ವಿಷಯಕ್ಕೆ ಅವರ ಮನಸ್ಸನ್ನು 
ಬೆನೆಯುವ ಮಾರ್ಗಗಳನ್ನು ಕಂಡುಕೊಳ್ಳುವುದು. ಇದರಿಂದ ಅನೇಕ 
ಬಾರಿ ಕೆಲಸ ಕೈಗೂಡುತ್ತದೆ (ಆದರೆ ಯಾವಾಗಲೂ ಅಲ್ಲ). ಆದರೆ, 
ಒಮ್ಮೆ ನಿರ್ಣಾಯಕ ತಿರುವು ದೊರೆತಿದ್ದೇ ಆದರೆ, ಅಂದರೆ, 
ಮಕ್ಕಳನ್ನು ಕಲಕೆಯ ಪ್ರಕ್ರಿಯೆಯಲ್ಲ ತೊಡಗಿಸಿದರೆ ಬಳಕ, ಹಲವು 
ವೇಳೆ ನಾವು ಸಾಮಾನ್ಯವಾಗಿ ಬಳಸುವ ವಿಧಾನಗಳಲ್ಲೇ ಇನ್ನೂ 
ತೀವ್ರಗತಿಬುಂದ ಮುಂದುವರಿಯಬಹುದು. 


ಶಿಕ್ಷಕರು ಪಠ್ಯವಿಷಯವನ್ನು “ಬೋಧಿಸಿ ಮುಗಿಸುವ' ಅಥವಾ 
ಪಠ್ಯಪುಸ್ತಕದ ಎಲ್ಲಾ ಪಾಠಗಳನ್ನು ನಿಗದಿತ ಸಮಯಕ್ಕೆ "ಮಾಡಿ 
ಮುಗಿಸುವ' ಒತ್ತಡದ್ಲ ಸದಾ ಸಿಲುಕುವುದು ಸ್ವಾಭಾವಿಕ. 
ಅವರು ಬೋಧಿಸಬೇಕಿರುವ ಪಠ್ಯಪುಸ್ತಕಗಳು ನೀರಸವಾಗಿಯೂ, 
ಮಕ್ಕಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ತಕ್ಕಮಟ್ಟನ 
ಸಾಧ್ಯತೆಗಳನ್ನು ತೆರೆಯದೇ ಇರುವಂತೆಯೂ, ಮಕ್ಷಳ ಬದುಕಗೂ, 
ಪಾಠಕ್ಸೂ ಸಂಬಂಧವೇ ಇರದಂತೆಯೂ ತೋರಬಹುದು. ಆದರೆ, 
ಇಂತಹ ಪರಿಸ್ಥಿತಿಯಲ್ಲೂ, ಅತಿ ಕ್ರಿಯಾತ್ಕೃಕವಾದ, ಪ್ರತಿ 
ಮಗುವೂ ಕಲಅಕೆಯಲ್ಲ ತೊಡಗಿರುವಂತಹ ತರಗತಿಗಳನ್ನು 
ನಡೆಸಲು ಸಾಧ್ಯವಿದೆ. ಉದಾಹರಣಿಗೆ. ಮೊಲ ಮತ್ತು ಆಮೆಯ 
ಸ್ಪರ್ಧೆಯ ಹಳೆ ಕಥೆಯನ್ನೇ ತೆಗೆದುಕೊಳ್ಳೋಣ. ಮಕ್ಕಳು ಮೊಲಕ್ಕೆ 


ಸಮಾಧಾನಕರ ಪ್ರಶಪ್ನಿಪತ್ರ ತಯಾರಿಸುವಂತೆಯೋ, ಮೊಲ 
ಮಲಗಿದ್ದಾಗ ಅದು ಕಂಡ ಕನಸನ್ನು ಹಂಚಿಕೊಳ್ಳುವಂತೆಯೋ 
ಅಥವಾ, ಗೆದ್ದು ಜಗುತ್ತಿರುವ ಶ್ರೀಯುತ ಆಮೆಯವರು ಕರೆದಿರುವ 
ಪತ್ತಿಕಾ-ಗೋಷ್ಠಿಯಲ್ಲ ನೀಡಬಹುದಾದ ಸಂದರ್ಶನದ ಕುರಿತೋ 
ಹೇಳುವಂತೆ ಕೇಳಬಹುದು. 


ಎಲ್ಲ ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳೂ ಒಂದಲ್ಲ ಒಂದು ಬಗೆಯ 
ಚಟುವಟಕೆ ಆಧಾರದ ಕಲಕೆ ಅಥವಾ ರಚನಾತ್ಮಕ ಬೋಧನಕಲೆಯ 


(Activity-based learning or constructivist pedagogy) 
ಪರವಾದ 
ಸವಾಅಗೊಡ್ಡುವ ಕಾರ್ಯಗಕಲ್ಲ ಭಾಗವಹಿಸುವಂತೆ ಮಾಡುವ, 
ಅವುಗಳ ಬಗ್ಗೆ ಚಿಂತನೆಗೆ ಹಚ್ಚುವ ಅಥವಾ ಹೊಸ ಪರಿಸ್ಥಿತಿಗಳಲ್ಲ 
ಮಕ್ಕಳು ತಾವು ಕಅತಿದ್ದನ್ನು ಪ್ರಯೋಗಿಸಲು ಮುಂದಾಗುವಂತೆ 
ಮಾಡುವ ಶಿಕ್ಷಕರು. ಅವರಿಂದ ನಿರೀಕ್ಷಿಸುವುದನ್ನೇ ನಿಜವಾಗಿಯೂ 
ಮಾಡುತ್ತಿರುತ್ತಾರೆ. 


ಇಂತಹ ಪ್ರಕ್ರಿಯೆಯಲ್ಲ ಮಕ್ಕಳ ವಿವಿಧ ಅಗತ್ಯಗಳನ್ನು ಪೂರೈಸಲು 
ಯತ್ನಿಸುವುದು ಹೇಗೆ? ಹೆಚ್ಚನ ಸಂಖ್ಯೆಯ ಮಕ್ಕಳು ತಮೃಷ್ಪಕ್ಕೆ 
ತಾವೇ ಮಾಡುವಂತಹ ಕೆಲಸವನ್ನು ನೀವು ನೀಡಿದಾಗಲೆಲ್ಲಾ ಇದು 


ಸಾಧ್ಯವಾಗುತ್ತದೆ. ಉದಾಹರಣೆಗೆ, ನಾವೀಗ ಕಟ್ಟದ ಕಥೆಯನ್ನು 


ಆಧರಿಸಿ ಒಂದು ಚಿತ್ರವನ್ನು ಜಡಿಸುವಂತೆಯೋ, ಅಲ್ಲನ ಪಾತ್ರಗಳಗೆ 


ಜೀವ ತುಂಬ ಅಭನಯುಸುವಂತೆಯೋ. ತರಗತಿಯ ನಕ್ಷೆಯನ್ನು 


ತಯಾರಿಸುವಂತೆಯೋ ಅಥವಾ ಪ್ರತಿ ಮಗುವಿನ ಬಸಿಯೂಟದ 
ಖರ್ಚನ್ನು ಅಂದಾಜು ಮಾಡುವಂತೆಯೋ ಹೇಳಬಹುದು. ಆಗ, 
ತರಗತಿ ಸಾಗುತ್ತಿರುವಂತೆಯೇ, ನಿಮಗೆ 10-15 ನಿಮಿಷ ಬಡುವು 


ದೊರೆತು ಒಂದಲ್ಲ ಒಂದು ಕಾರಣಕ್ಕೆ ಹಿಂದೆ ಬಳುವ ಮಕ್ಕಳನ್ನು 


ಗಮನಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೆಚ್ಚನ ಕಾಲಾವಕಾಶ ಹಾಗು 
ಬೆಂಬಲಗಳನ್ನು ಬಯಸುವ ಆ ಮಕ್ಕಳಗೆ ವೈಯಕ್ತಿಕವಾಗಿ ವಿಶೇಷ 
ಗೆಮನವಿತ್ತು ಬೇಕಾದದ್ದನ್ನು ನೀಡಲು ಇದು ಅವಕಾಶ 
ಮಾಡಿಕೊಡುತ್ತದೆ. ಈ ರೀತಿ, ತರಗತಿಯಲ್ಲ ನಿಷ್ಪಕ್ಷಪಾತ ಎಂದರೆ, 
"ಪ್ರತಿ ಮಗುವಿಗೂ ಅದರ ಅಗತ್ಯಕ್ಕೆ ತಕ್ಕಂತೆ" ಬೆಂಬಲ, ಅವಕಾಶ 


ಹಾಗು ಶಿಕ್ಷಕರ ಸಮಯ ದೊರೆಯುವುದು ಎಂಬ ಅರ್ಥವನ್ನು 


ಪಡೆಯುತ್ತದೆ. ಇಡೀ ತರಗತಿಗೆ ಪಾಠಹೇಆದ ಬಳಕ 
"“ಪರಿಹಾರಾತ್ಮಕ' (Remedial) ತರಗತಿಗಳನ್ನು ನಡೆಸುವ 
ವಿಧಾನಕ್ಕಿಂತ ಇದು ಬಹುಪಟ್ಟು ಉತ್ತಮ. ಆದರೆ ಇದನ್ನೆಲ್ಲ ಮಾಡಲು 
ನಮಗೆ ಸ್ವಾತಂತ್ಯವಿಲ್ಲ ಎಂದು ನೀವು ಹೇಳಬಹುದು. ಕೆಟ್ಟದಾಗಿ 
ಪಾಠ ಮಾಡಿ ಕಳಪೆ ಫಅತಾಂಶಗಳನ್ನು ಪಡೆಯಲು ನಮಗೆ 
ಸ್ವಾತಂತ್ರ್ಯವಿದೆ. ಆದರೆ, ನಮ್ಮ ತರಗತಿಯ 
ಸುಧಾರಿಸುವ ಸಂಗತಿಗಳನ್ನು ಪ್ರಯೋಗಿಸಿ ನೋಡಲು 


ಸಲಹೆಗಾರರಾಗಿದ್ದು. 


ಸಲಹೆಗಳನ್ನು ಸೀಡುತ್ತವೆ. ಹೀಗಾಗಿ, ಮಕ್ಕಳನ್ನು 


ಪ್ರಕ್ರಿಯೆಗಳನ್ನು 


ಸ್ವಾತಂತ್ರ್ಯವಿಲ್ಲ! ಇದಕ್ಷೇನು ಕಾರಣ ಎಂಬುದು ನಿಜಕ್ಸೂ 
ಯೋಚಿಸಬೇಕಾದ ವಿಷ ಸು ಹೌದು. ಇದನ್ನೊಮ್ಮೆ ಪ್ರಯತ್ನಿಸಿ 
ನೋಡಿ, ಬಳಕ ಏನಾಗುತ್ತದೋ ಅದರ ಎ ಸಲೆ ನಿಮ್ಮ 
ನಿರ್ಧಾರಗಳಗೆ ಬನ್ನಿ ಎಂದಷ್ಟೇ ವಾನು ಹೇಕಬಹುದು. 


ಹೊಣೆಗಾರಿಕೆ ತೋರುವುದು 


ಇದರ ಅರ್ಥ ಪರಿಹಾರಗಳನ್ನು ಶಿಕ್ಷಕರು ಮಾತ್ರ ಶೋಧಿಸಬೇಕು 
ಎಂಬುದಲ್ಲ. ಅದಕ್ಕೆ ಬದಲಾಗಿ, ನಮ್ಮ ವಾಸ್ತವಿಕತೆಗಳ ಜೊತೆಗೆ 
ಸಮಕಾಲೀನ, ಸಾಕ್ಟ್ಯಾಧಾರಿತ ಚಿಂತನೆಯನ್ನು ಪರಿಗಣಿಸಿ ನಾವು 
ನಮ್ಯ ಮೂಲ ಶಿಕ್ಷಣ ಪ್ರಕ್ರಿಯೆಗಳನ್ನು ಪುನರ್‌ವಿನ್ಯಾಸಗೊಳಸುವ 
ಮೂಲಕ ಶಿಕ್ಷಕರ ಪ್ರಯತ್ನಗಳನ್ನು ಬಲಪಡಿಸುವ ಅಗತ್ಯವಿದೆ. 
ನಮ್ಮ ಪಠ್ಯಕ್ರಮವು ವಿಷಯಾಧಾರಿತ ಪಠ್ಯಕ್ರಮದಿಂದ ಮೂಲ 
ಸಾಮರ್ಥ್ಯಗಳೆಡೆಗೆ ಬದಲಾಗುವಂತೆ ಅದನ್ನು ಪುನರ್‌ ಪರಿಶೀಲನೆಗೆ 
ಒಳಪಡಿಸುವ ವಿಚಾರಕ್ಕೂ ಇದು ಅನ್ಪಂಯುಸುತ್ತದೆ. ಮಾಹಿತಿಯ 
ಆಕರಗಳಾಗಿರುವ ನಮ್ಮ ಪಠ್ಯಪುಸ್ತಕಗಳು ಕಲಕಾ ಪ್ರಕ್ರಿಯೆಯನ್ನು 
ಪ್ರಚೋದಿಸುವಂತೆ ಮಾಡಬೇಕಿದೆ: ನಮ್ಮ ಮೌಲ್ಯಮಾಪನ 
ಪಧ್ಧತಿಯನ್ನು ಭಯ ಉತ್ಪಾದಿಸುವ, ತರ್ಕರಹಿತ ತೀರ್ಮಾನಗಳಗೆ 
ಬರುವ ಪ್ರಕ್ರಿಯೆಬಂದ ಮುಕ್ತಗೊಳಸಿ ಮಕ್ಕಳು ತಮ್ಮ ಪ್ರಗತಿಯ 
ಜವಾಬ್ದಾರಿಂಯುನ್ನು ತಾಮೇ ತೆಗೆದುಕೊಳ್ಳುವಂತೆ ಅವರ 
ಸಬಲೀಕರಣಕ್ಕೆ ಎಡೆಮಾಡುವ ಬೋಧನಕಲೆಯ 
ಸಾಧನವನ್ನಾ ಗಿಸಚೇಕದೆ: ಶ್ರೇಣೀಕೃತವೂ. ಬೋಧನ ರೂಪದ್ಧೂ 
ಆದ ನಮ್ಮ. ಶಿಕ್ಷಕ ವೃತ್ತಿಕೌಶಲ ವಿಕಾಸವು ಶಿಕ್ಷಕರೊಂದಿಗೆ 
ಅಧಿಕಾರದ ಪಾಲುಗಾರಿಕೆಯ, ಜೊತೆ ಸೇರಿ ಅವರ "ಡುರಿಗಳನ್ನು 
ರೂಪಿಸಿ, ಅವುಗಳನ್ನು ತಲುಪಲು ಅವರ ಬೆನ್ನೆಲುಬಾಗಿ ನಂಂ 
ಕಾರ್ಯಕ್ರಮವಾಗಿ ಬದಲಾಗಬೇಕಿದೆ. ಶಾಲೆಗೆ ಮಕ್ಕಳು 
ಹೊಂದಿಕೊಳ್ಳುವುದಲ್ಲ. ಶಾಲೆಯು ಮಕಳಗೆ ಹೊಂದಿಕೊಳ್ಳ- 
ಬೇಕಿರುವುದರಿಂದ ದೃಷ್ಟಿ ಕೋನಕ್ಷೆ ಸಂಬಂಧಿಸಿದಂತೆ ಈ 
ಬದಲಾವಣಿಗಳ ಅಗತ್ಯವಿದೆ. ಅಂತಹ ಶಾಲೆಯು "ಸಂಪೇದನಶೀಲ' 
ಶಾಲೆ ಎನಿಸಿಕೊಳ್ಳುತ್ತದೆ. ಮಕ್ಕಳೇ ನಿಜವಾದ ಹಕ್ಕುದಾರರಾಗಿದ್ದು, 
ವಾವು ಕರ್ತವ್ಯ ನಿರ್ವಾಹಕರಾಗಿರುವಂ೦ತಹ ಪರಿಸ್ಥಿತಿಯಲ್ಲಿ ವಾನಮು 
"ಸಮನ್ವಯ" (Inclusive) wow ಪದವನ್ನು ಬಳಸಲು 
ಬಯಸುವುದಿಲ್ಲ: ಏಕೆಂದರೆ ಈ ಪದವು, ಯಾಕೋ ಏನೋ, "ನಾವು 
ನಿನ್ನನ್ನು ಒಪ್ಪಿಕೊಂಡಿದ್ದೇವೆ' ಎಂಬ ಅನುಗ್ರಹ ತೋರಿಸುವ 
ಅರ್ಥವನ್ನು ಸೂಚಿಸುತ್ತದೆ. ಹೀಗಾಗಿ, ಪ್ರತಿ ಮಗುವೂ ಒಂದು 
ಸಾರ್ಥಕತೆಯ ಮನೋಭಾವದ ಕಲಕಾ ಅನುಭವವನ್ನು 
ಪಡೆಯುವುದರ ಮೂಲಕ ತನ್ನ ಸಾಮರ್ಥ್ಯವನ್ನು ಸಾಕ್ಷಾತ್ಸರಿಸಿ- 
ಕೊಳ್ಳುವಂತೆ ಆಗಲು ಬಹುಶಃ ಶಿಕ್ಷಣವನ್ನು ನೋಡುವ ನಮ್ಮ 
ರೀತಿಯಲ್ಲ ಗಮನಾರ್ಹ ಬದಲಾವಣಿಯನ್ನು ತರುವ ಅಗತ್ಯವಿದೆ. 


ಸುಜೀರ್‌ ಶುಕ್ಲಾ ಅವರು ಗ್ರೂಪ್‌ ಇಗ್ಬಸ್‌ ಜೊತೆಗಿದ್ದು, ಅಂಜಿನಲ್ಪರುವ ಮಕ್ಕಳ ಅಗತ್ಯಗಳತ್ತ ಗಮನಹರಿಸುವ, ಭಾರತ 
ಹಾಗು ಏಷಿಯಾ. ಆಫ್ರಿಕಾ ಬಂಡಗಳ ಇತರ ದೇಶಗಳ ಶೈಕ್ಷಣಿಕ ವ್ಯವಸ್ಥೆಗಳ ಗುಣಮಟ್ಟ ಸುಧಾರಿಸುವ ವಿಷಯದಲ್ಲ 
ಕಾರ್ಯನಿರತರಾಗಿದ್ದಾರೆ. ಅವರು 19೨ರ-೨8ರಲ್ಲ "ಜಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ'ದ ಮುಖ್ಯ 
ಸಲಹೆಗಾರರಾಗಿದ್ದರು ಹಾಗು 2೦೦೨-11ರ ಮಾನವ 
2೦೦೨ರ ಶಿಕ್ಷಣ ಹಕ್ಕು ಕಾಯ್ದೆಯ ಗುಣಮಟ್ಟ ಚೌಕಟ್ಟನ್ನು 
ಮುಂಚೂಣಿಯಲ್ಲದ್ದರು. ಅವರು "ಶಾಲಾ ಶಿಕ್ಷಣ-೭೦35ರ ಭಾರತದ ಕಾಣ್ಣೆ'ಯನ್ನು ಅಭವೃದ್ಧಿಗೊಳಸುವ ಜವಾಬ್ದಾರಿ 
ಹೊತ್ತು ನೀತಿ ಆಯೋಗದ ತಜ್ಞರ ತಂಡದ ಸದಸ್ಯರಾಗಿದ್ದಾರೆ. ಸುಜೀರ್‌ ಅವರು ಮನನ್‌ ಪುಸ್ತಕ ಸರಣಿಯನ್ನು 
ಮಕ್ಷಳಗಾಗಿ ಪ್ರಕಟಸುತ್ತಾರೆ: ಮೂಲಭೂತ ಕಲಕೆಯ ವಿಚಾರಗಳನ್ನು ಪ್ರತಿಪಾದಿಸುವ "ಚಾಹಕ್‌' ಎಂಬ 
ನಿಯತಕಾಆಕವೊಂದನ್ನು 'ಮಕ್ಕಳಗಾಗಿ ಹೊರತರುತ್ತಿದ್ದಾರೆ. ಇತ್ತೀಚೆಗೆ, ಸಿಂಗರ್‌ (ಸಿಂಗಾಪೂರ) ಪ್ರಕಾಶನಾಲಯವು 
ಹೊರತಂದಿರುವ (ಅಕ್ಟೊಬರ್‌. 2೦1೨) "ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಗುವಿನ ವಿಕಾಸ ಹಾಗು ಶಿಕ್ಷಣ” ಎ೦ಬ 


ಸಂಪನ್ಮೂಲ ಸಚಿವಾಲಯದ ಶಿಕ್ಷಣ ಗುಣಮಟ್ಟ ಸುಧಾರಣಾ 
ವಿಕಾಸಗೊಳಸುವಲ್ಪ 


ಪುಸ್ತಕದ ಲೇಖಕರಲ್ಲ ಒಬ್ಬರಾಗಿದ್ದಾರೆ, ಇವರನ್ನು ಸಂಪರ್ಕಿಸಬಹುದಾದ ಮಿಂಚಂಚೆ ವಿಕಾಸ: subirshukla@ gmail.com 


ಅನುವಾದ: ಕುಶಾಲ್‌ ಜ ಎಸ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


111 


